ಡಾ॥ ಬಿ. ವ್ಹಿ. ಶಿರೂರ 


ಕ್ರವಣಬಿಕ್ಕೊಳದ ತ್ಯಾಗದ ಬ್ರಹ್ಮದೇವರ ಕಂಬ 


ಈಗ ದೊರೆತಿರುವ ಶ್ರವಣಬೆಳ್ಗೊಳದ ೫೭೩ 
ಶಾಸನಗಳಲ್ಲಿ ದೊಡ್ಡ ಬೆಟ್ಟದ ಮೇಲಿರುವ “ತ್ಮಾಗದ 
ಬ್ರಹ್ಮದೇವರ ಕಂಬ'ವೂ ಒಂದು. ಸಿಂಹಪೀಠದ ಮೇಲೆ 
ನಿಲ್ಲಿಸಿದ ಸಿಲಿಂಡರಾಕಾರದ ಈ ಕಂಬದ ಕೆಳಗಿನ ಕಾಲು 
ಭಾಗ ಚಚ್ಚೌ ಕಾಗಿದೆ. ಮೇಲಿನ ಮಿಕ್ಕ ಭಾಗವೆಲ್ಲ 
ಸುಂದರ ಹೂ ಬಳ್ಳಿಯ ಚಿತ್ರವನ್ನೊಳಗೊಂಡಿದೆ. 
ಚೌಕೋನಾಕಾರದ ವಂಧ್ಯದ ನಾಲ್ಕೂ ಭಾಗಗಳಲ್ಲಿ 
ಚಾವುಂಡರಾಯ ತನ್ನ ವಂಶಾವಳಿಯನ್ನೂ ಕಾರ್ಯ 
ಸಾಧನೆಯನ್ನೂ ಹೇಳುವ ಶಾಸನವೊಂದನ್ನು ಕೆತ್ತಿಸಿ 
ದ್ದಾನೆ. ಆದರೆ ದಂರ್ದೈವಕ್ಕೆ ಕ್ರಿ. ಶ. ಸು. ೧೨೦೦ರಲ್ಲಿ 
ಹೆಗ್ಗಡೆ ಕಣ್ಣ ಎಂಬುವನು ತನ್ನ ಒಂದು ಶಾಸನ ಬರೆಸು 
ವುದಕ್ಕಾಗಿ ಈ ಶಾಸನದ ಮೂರು ಬದಿಗಳನ್ನು ಅಳಿಸಿ 
ಹಾಕಿದ್ದಾನೆ. ಉಳಿದಿರುವ ಶಾಸನಭಾಗದಲ್ಲಿ ಚಾವುಂಡ 
ರಾಯನು ತನ್ನ ಅರಸು ಜಗದೇಕವೀರ(ರಾಚಮಲ್ಲ)ನ 
ಅಪ್ಪಣೆಯ ಮೇರೆಗೆ ಪಾತಾಳಮಲ್ಲನ ತಮ್ಮನಾದ 
ವಜ್ಜಳದೇವನ ಮೇಲೆ ಸೈನ್ಯ ತೆಗೆದುಕೊಂಡು ಹೋಗಿ 
ವೈರಿ ಸೈನ್ಯ ನಾಶಗೊಳಿಸಿದ. ನೊಳಂಬ ರಾಜ ವಂತ್ತು 
ರಣಸಿಂಗರೊಂದಿಗೆ ನಡೆದ ಯುದ್ಧದಲ್ಲಿ ಜಗದೇಕವೀರನು 
ಚಾವುಂಡರಾಯನ ಶೌರ್ಯವನ್ನು ಸುತ್ತಿಸಿದ ಇತ್ಯಾದಿ 
ವಿವರ ವರಾತ್ರ ಇದೆ, 


ಶಾಸನದಿಂದ ಹಾಳಾಗಿ ಹೋಗಿರುವ ಪಾಠ 
(ಗ ದಲ್ಲಿ ಏನಂ ವಿಷಯ ಇದ್ದಿರಬಹಂದಂ? 
ಚಾವುಂಡರಾಯ ಇದನ್ನು ಯಾವ ಉದ್ದೇಶಕ್ಕಾಗಿ 
ನಿಲ್ಲಿಸಿರಬಹುದು ?-ಎಂಬಂದು ಕುತೂಹಲ ಹುಟ್ಟಿಸುವ 
ವಿಷಯವಾಗಿದೆ. . ಇದನ್ನು ಪತ್ತೆ ಹಚ್ಚಲು ಸದ್ಯ 


ಪಿಳಿ 


ನಮಗೆ ಯಕವ ಆಧಾರವೂ ಇಲ್ಲ. ಜನ ವರಾತ್ರ 
ಇದನ್ನು ಇಂದಿಗೂ *ತ್ಕಾಗದ ಬ್ರಹ್ಮದೇವರ ಕಂಬ' 
ಎಂದು ಕರೆಯುತ್ತಾರೆ. ಬಹುಶಃ ಇದು ತುಂಬ 
ಪ್ರಾಚೀನ ಕಾಲದಿಂದಲೂ ಜನರ ಬಾಯಲ್ಲಿ ಬದುಕಿ 
ಬಂದ ಶಬ್ದವಾಗಿರಬೇಕು. ಗ್ರಾಮೀಣರು ಇದಕ್ಕೆ 
ಕಾಲ್ಬನಿಕ ವಿವರಣೆ ಕೊಡಲು ಪ್ರಯತ್ನಿಸಿ, ಚಾವುಂಡ 
ರಾಯನು ಇಲ್ಲಿ ಕುಳಿತು ದಾನ ಮಾಡುತ್ತಿದ್ದ, ಅದಕ್ಕಾಗಿ 
ಈ ಕಂಬಕ್ಕೆ ಈ ಹೆಸರು ಬಂದಿತು, ಇತ್ಯಾದಿಯಾಗಿ ಹೇಳ 
ತೊಡಗಿದರೆಂದು ತೋರುತ್ತದೆ. ಒಬ್ಬ ವ್ಯಕ್ತಿ ದಿನವೂ 
ಒಂದು ಕಟ್ಟೆಯ ಮೇಲೆ ಬಂದಂ ಕುಳಿತೇ ದಾನ ವಕಾಡು 
ತ್ತಿದ್ದ, ಅಥವಾ ದಾನ ಮಾಡಬೇಕಾದ ಪ್ರಸಂಗ ಒದಗಿ 
ದಾಗ ಈ ಕಟ್ಟೆಗೇ ಬರುತ್ತಿದ್ದ ಎಂದರೆ ವಿಚಿತ್ರವೆನಿಸು 
ತ್ತದೆ. *ತ್ಯಾಗದ ಕಂಬ” ಎಂಬ ಪ್ರಚಲಿತ ಶಬ್ದವನ್ನು 
ಗಮನಿಸಿ ಜನಸಾಮಾನ್ಯರು ಕಟ್ಟಿದ ಕಥೆಯಿದು ಎಂಬುದು 
ಸ್ಪಷ್ಟವಾಗುತ್ತದೆ. ಹಾಗಾದರೆ ಅಳಿಸಿಹೋದ ಅಕ್ಷರ 
ಗಳಲ್ಲಿ ಏನು ವಿಷಯವಿದ್ದಿರಬಹುದು ಎಂಬುದು 
ಕುತೂಹಲದ ವಿಷಯವಾಗಿ ಉಳಿದು, ತ್ಕಾಗದ ಕಂಬ 
ಎಂಬ ನುಡಿಗಟ್ಟು ಈ ಕುತೂಹಲಕ್ಕೆ ಏನಾದರೂ 
ಸೂಚನೆ ನೀಡಬಹುದೇ ? ಎನಿಸುತ್ತದೆ. 


ಈ ಸಂದರ್ಭದಲ್ಲಿ ಡಾ ಎಂ. ಎಂ. ಕಲಬುರ್ಗಿ 
ಅವರ ಒಂದಂ ವ್ಯಾಖ್ಯಾನ ನಮ್ಮ ಗಮನ ಸೆಳೆಯುತ್ತದೆ. 
ಅವರು ಪಂಪಭಾರತದ “ಚಾಗದ ಕಂಬವಂಂ ನೀಡಿ, 
ಬೀರದ ಶಾಸನಮಂ ನೆಗಟಶ್ಕಿ' ಎಂಬ ವಾಕ್ಯಕ್ಕೆ ವಿವರಣೆ 
ನೀಡುತ್ತ ' "ಮೂಲತಃ ತ್ಯಾಗದ ಕುರುಹಾಗಿ ಕಂಬವನ್ನ್ನ 
ಶೌರ್ಯದ ಕುರುಹಾಗಿ ಶಿಲಾಫಲಕರೂಪದ ಶಾಸನವನ್ನು 


ಇತಿಹಾಸ ದರ್ಶನ 


ನಿಲ್ಲಿಸುತ್ತಿರಬಹುದಂ' ಎಂದು ಹೇಳುತ್ತಾರೆ. ತ್ಯಾಗ 
(ದಾನ)ದ ಕುರುಹಾದ *ಗೋಸಾಸ' ಸ್ಮಾರಕಗಳನ್ನು 
ಕುರಿತು _ ಶಾಸನಗಳಲ್ಲಿ. "ಕಂಬಮಂ ್ಹನಿಲಿಸಿದಂ, 


'ಮೇಂಟೆಯಂಂ ನಿಲಿಸಿದಂ' ಎಂದು ಹೇಳಲಾಗಿದೆ. ಎಂಬಂ 
ದನ್ನೂ ಅವರು ಆಧಾರವಾಗಿ ಹಿಡಿಯಂತ್ತಾರೆ.. ಈ 
ವಿವರಣೆಯ ಬೆಳಕಿನಲ್ಲಿ ಶ್ರವಣಬೆಳ್ಗೊಳದ ತ್ಯಾಗದ 
ಕಂಬ ಶಬ್ದವನ್ನು ನೆನೆದರೆ ಈ ಶಾಸನದ ಅಳಿಸಿಯೋದ 
ಸ್ಥಾನದ *ತ್ಕಾಗ(ದಾನ)`ದ ವಿಷಯವನ್ನು ಬರೆಯಲಾಗಿ 
ದ್ವಿತೆಂದೂ ಆ ಕಾರಣಕ್ಕಾಗಿ ಅದನ್ನು “ತ್ಯಾಗದ ಕಂಬ” 
ಎಂದಂ ಕರೆಯಲಾಗಿದ್ದು, ಆಮೇಲೆ ಜನಪದರು 
`ಚಾವುಂಡರಾಯ ಇಲ್ಲಿ ಕುಳಿತು ದಾನ ವಣಡುತ್ತಿದ್ದ ಎಂಬ 


ಇತಿಹಾಸ ದರ್ಶನ 


ಕಾಲ್ಪನಿಕ ವಿಷಯವನ್ನು ಪ್ರಚಾರ ವಕಾಡಿದರೆಂದೂ 
ಹೇಳಬಹುದಾಗಿದೆ. ತ್ಯಾಗಕ್ಕೆ ಕಂಬವನ್ನು ನಿಲ್ಲಿಸುತ್ತಿದ್ದ 
ರೆಂಬ ಪಂಪನ ವಠಾತಿಗೆ ಉದಾಹರಣೆಯೆನ್ನುವಂತೆ ಈ 


ಶಾಸನದ "ತ್ಯಾಗದ ಕಂಬ” ಎಂಬ ಶಬ್ದ ಇನ್ನೂ ಜನರ 


[4] 


ಬಾಯಲ್ಲಿ ಜೀವಂತ ಉಳಿದುದು ಇಲ್ಲಿ ಗಮನಿಸಬೇಕಾದ 
ವಿಷಯವೆನಿಸಿದೆ. 


ದಾನಶಾಸನವಾದ ಈ ಕಂಬದ ಮೇಲೆ ಕಟ್ಟಲಾದ 
ಮಂಟಪದಲ್ಲಿ “ಬ್ರಹ್ಮದೇವರ” ವಿಗ್ರಹವಿರುವುದರಿಂದ 
ಜನ ಈ *ತ್ಕಾಗದ ಕಂಬ'ವನ್ನು "ತ್ಕಾಗದ ಬ್ರಹ್ಮದೇವರ 
ಕಂಬ” ಎಂದು ಕರೆಯುತ್ತಿದ್ದಂತಿದೆ. 


೨೫ 


